121 
ಬವೀರಾಗ್ರಣಿ-ಕರ್ಣ 


(ಏಕಾಂಕ ನಾಟಕ) 


೪ 


ಬರೆದವರು: 
ಅಮ್ಮೆಂಬಳ ಅನಂತಯ್ಯ ನಾವಡ, ನಿದ್ರಾನ್‌ 
ಮಂಗಳೂರು. 





ಒಂದಾಣೆ ಮಾಲೆಯ ಈ ವರೆಗಿನ ಪ್ರಕಟಣೆಗಳು: 


೧೫ಕೆಪ್ಪ ಟಿರಾಯ; ೨ ನಾಠೀತ್ರ ರರು(ದ್ವಿ. ವಂದ ಪ್ರಣ); ೩ ಕಳ್ಳ ನಿಗೆ ಸಂಭಾವನೆ (ದ್ವಿ. ನದ್ರ 
ಣ) ಭಿ *ಸದ್ರಿಸುಬ್ಬ: ೫ ರದ್ದುತ ತ್ಮಾಗ (ದ್ವಿ. ಮುದ ದ್ರಣ); ೬ *ಚುನಾವಣೆ ದಾ 
ಬನಾವಣೆ; 0: ಸೇದಬೇಡಿ ಮತ್ತು! ಆ ಮಗು; ಉಇಂಗ್ಲಿ ಷ್‌. ಕನ್ನ ಡಆರ್ಥಳೋಶ; 

೯ ಲಂಚಕ್ಕೆ ಸಂಚಕಾರ (ದ್ವಿ, ನರುದ್ರ ಣ); ೧೮ *ಟಶ್ಮೂ ಣಸೆಧಿಗಳ ಕೈ ನಿಡಿ; ೧೧0 
ಕ್ಷೇತ್ರ ಧರ್ನುಸ್ಥಳ (ಚ, ಮುದ್ರಣ); ೧೨ ಜೀವವ ವರೌಲ್ಯ `ದಿ. ಮುದ್ರಣ); 
೧೩ ಸತ್ತವನ ಸೇಡು ಮತ್ತು ಇತರ ಕಥೆಗಳು; ೧೪ *ನೆಂಕಟನ ಸಂತ ಟೆ ೧೫ ಬಾಬಿಗೆ 
ಬಾಸಿಂಗ (ದ್ವಿ.ಮುದ್ರಣ); ೧೬ ನೇಣೂಠಿನ ಗತವೈಭವ(ದ್ವಿ. ಮುದ್ರಣ); ೧೭ ಒಗಟುಗಳು 
(ದ್ವಿ. ಷುಎಪ್ರ೫); ೧೮ ೫ಗಳಗ೦ಂಟ( ಡ್ವಿ. ವುಿದ್ರಣ); ೧೯ ರಥೋತ್ಸವ; ೨೦ 
ಕರಿನಾಯಿ ಮತ್ತು ಮುಸ್ಪು; ೨೧ ಭಾರತದ ಮಹಾನಗರ. 1(ದ್ವಿ.ಮುದ್ರಣ); ೨೨ ತಿರು 
ಕ್ಳುರಲ್‌ (ದೃಿ.ಮಂದ,್ರಣ);, ೨೩ ಸೂರ್ಯನ ಸಂಸಾರ; ೨೪ ಭಾರತದ ಮಹಾನಗರೆ-1] 
(ದ್ವಿ.ಮು); ೨೫ ಥ್ಸೈ ರ ಮತ್ತು ಇತರ ಸತೃ ಕಥೆಗಳು; ೨೬ ನರಾರಾವತಾರ(ದ್ವಿ. ವರು); 
೨೭ಹಾಸಪಿಲಾಸ(ದ್ವಿ. ಮು.); ೨೮ ಸತ್ಯ ವಂತ ಡಿ [ದ್ವಿ.ವಾು.]; ೨೯ ಚಾಣ್ಮೆ ಯ್‌ ಒಗಟು 
(ದ್ವಿ.ವು); 4೦ ಜಾತಕ ಕಥೆಗಳು(ದ್ವಿ. ಹು.) ೩೧ ಕಾರ್ಕಳದ ಚರಿತ್ರೆ; ೩೨ “ನಂರ್ಜಿ; ಕಿತ್ತಿ 
ದರ್ಶನದ ಕಥೆಗಳು; ೩೪ ಅಳುವಿನಹೊಳೆ ವಂತ್ರು ಕೇಶವಭೂಪ; ೩೫ ಗಾಂ 
ಗಳು; ೩೬ ಉಪದೇಶ ಶತಳ; ೩4೭೫*ನಿಸುಗೆ ಗೊತ್ತಿದೆಯೇ?; ೩೮ ಚತುರ ಚಮತ್ಕಾರ; 
೩೯ ಸತೀ ಸಾವಿತ್ರಿ (ದ್ವಿ.ಮುದ್ರಣ); ೪೦ ಆಭರಣಗಳ ಪೆಟ್ಟಿಗೆ ಎಂತ್ತು ಇತರ ಕಥೆಗಳು; 
೪೧ ಭಾರತದ ಮಂತಿ ತ್ರಿಮೌಂಡಲಗಳು(ದ್ದಿ, ನರಿದ್ರ ೫); ೪೨ ಕಾಲು ಬಳೆಯ *ರೆ; ೪೩ ಭಾರ 
ತದ ನಾಲ್ಕು ಕಲಶಗಳು; ೪೪ ವೃಸನದಿಂದ ಲಾಭ ಮತ್ತುಆಈತರ ಕಥೆಗಳು; ೪೫ ಸುಭಾಷಿತ 
(ದ್ವಿ.ವು,) ೪೬ ೧೮೫೭ರಸಿಪಾಯಿದಂಗೆ; ೪೭ ಅಕಾ೦ಡತಾಂಡವ; ೪೮ ಸಾಹಸದಕಥೆಗಳಂ; 
೪೯ ಸಂಜ್ಞಾಜ್ಞಾನಕೋಶ; ೫೦ ಪಂಡಿತನ ಹಿಟಬಲು; ೫೧ ಭೋಗಯಾತ್ರೆ; ೫೨ ಸಂಗ್ರಾಮ: 
ಸಿಂಹ; ೫.೩ ಧರ್ಮಶಿಕ್ಸ್ಟಾ; ೫೪ ಸುಹಾತ್ಮ; ೫೫ ಮಿನಾರಾಬಾಯಿ;, ೫೬ ನೀರರವಂಣಿ! 
ಕರ್ನುದೆ ವಿ; ೫೭ ಅರಳಸ ನಗು; ೫೮ ಸಚಿತ್ರ ಜಪಾನ್‌; ೫೯ ಚುಟ್ಬಬಿಟ್ಟಧಿಟ್ಟ; ೬೦: 
ನಿರಸರಾಧಿ; ೬೧ಭಕ್ತವಾಣಿ; ೬೨ ಜರದಾ ಸಾಹಿತ್ಯ; ಷ್ಟಿ ಡಾಕ್ಟರ ಆರೋಗ್ಯವರ್‌;; 
೬೪ ಲೌಕಿಕ ನ್ಯಾಯಗಳು;, ೬೫*ಶಿಶುಪಾಲ ನರಾನಭಂಗ; ೬೬ ಜರಾಸಂಧ ವಧೆ; ೬೭0 
ಜನಾಹಕೆಲಾಲ (ದ್ವಿ.ಮುದ್ರಣ); ೬೮ ಕರುಣೆ ಮತ್ತು ಈತರ ಕಥೆಗಳು; ೬೯* ಶ್ರೀಕ್ಷೇತ್ರ 
ಉಡುಪಿ; ೭೦ ನಿನೋದ ವಿಹಾರ; ೭೧ ಭಾರತದ ಗತವೈಭನ; ೭೨ ಸತ್ಮ ಹರಿಶ್ಚಂದ್ರ; 
೭೩, ಸೂಕ್ತಿ ಗಳ; ೩೪ ಉ.ಕ,ದ ಯುಕ್ಷಗಾನ ಸಗ ೭೫ ಡೇವರ ಸಾಮ್ರಾಜ್ಯ: 
ದೆಲ್ಲಿ...; ೭೬ ಕ್ರಾಂತಿಕ6ಠೀರವ ಭಗರ್ತಸಿಂಘ ೭೭ ಹಾತಕಪಠನ ಮತ್ತು ಇತರ ಕಥಿ 
ಗಳು, ೭೮ ಅಮ ತವಾಣಿ; ೬೯ ಛಾ ೮೦ ಡಾಕ್ಟ ೦೯ ಗಾಂಧೇಜಿ; ೮೧, 
ಆಡಿಶ್ರೀ ಶಂಕಂ2ಾ೦ು ೯ರ ಜೀವನಚರಿತ್ರೆ (ದ್ರಿ. ವತಿ) ೮೨ ಆದಿಶ್ರೀ ಶಂಕ೦ರಾಚಾರ್ಯ: 
ನಿರಡತ ಸೋತ ಶ್ರಗಳು (ದ್ವಿಹುು,) ಲಕಿ ಬಾಗಿನ ನಾಡು ಕೊಡಗು; ೮೪ ಅಮೆಯು ಚಿಪ್ಪು 

ಮತ್ತು ಇತರ ನಕ್ಕ ಕಥೆಗಳು; ೮೫ ಮಂಗಳೂರಿಂದ ಮಧುರೆಗೈ; ೮೬ ಸತೀ ನೃ೦ದಾ;| 
೪೭ ಗೌತ ನುನ ಗ್ಡಹತ್ತಾ ಗ; ೮೮ ಗೃಹವೈದ್ಯ; ೮೯ ನಮ್ಮ ಸಾಟಕಗಳು; ೯೦ ಜಾನಪದ 


[ಪುಟ 10 ಕ್ಕೆ ಮುಂದುವರಿದಿದೆ] 







ಏೇೀರಾಗ್ರಣ-ಕರ್ಣ! 


ಪಾತ್ರವರ್ಗ;-- 
. ಕೃಷ್ಣ. ೩. ಅರ್ಜುನ. ೪. ಶಲ್ಯ. ೫. ಸೂತ್ಮ 
ಹ್ಮಣ ೮. ಪರಶುರಾಮ ೯. ಕುಂತಿ. ೧೦ ರಾಧೆ. 


ದೃಶ್ಯ ೧ 

(ಸಾಯಂಕಾಲ, ಗಂಗಾನದಿಯಲ್ಲಿ ವೃದ್ಧ ಸೂತನೊಬ್ಬ ನು ಬಲೆಬೀಸಂಿ 
ತ್ತಿರುನನು, ಮೂನುಗಳು ಸಿಗದಿರಲು ತನ್ನ ನೀ ತನ್ನ ಚು! ಖವ ನ್ಸು ತೋಡಿ 
ತೊಳು )ತ್ತಿಕುವನು., ) 

ಸೂತ: ಅಯ್ಯೊ! ದೇವಕೆ! ಸಾಯಂಕಾಲವಾಗುತ್ತಾ ಬಂತು. ಒಂದು 
ಮಂಿನೂನಾದರೂ ಸಿಗಲಿಲ್ಲ. ಮನೆಯಲ್ಲಿ ರಾಧೆಯು ನನ್ನ ಆಗಮನವನ್ನೇ 
ನಿರೀಕ್ಷಿಸುತ್ತಾ ಇರಬಹುದು, ಪಾಪ! ಬಡತನದ ಕಷ್ಪದೊಂದಿಗೆ.... 
*ಮಕ್ಕಳಿಲ್ಲವಲ್ಲಾ!' ಎಂಬ ದುಃಖವೂ ಸೇಠ, ಬಹಳ ಸೊರಗಿಹೋಗಿದ್ದಾಳೆ. 
ಮುದಿತನದಿಂದಾಗಿ ದಿನದಿನಕ್ಕೂ ನನ್ನ ಅಂಗಾಂಗಗಳ ಶಕ್ತಿಸಾಮರ್ಥ್ಯವು: 
ಕಡಿಮೆಯಾಗುತ್ತಾ ಬರುತ್ತಿದೆ. ಇಳಿವಯಸ್ಸಿನಲ್ಲಿ ಸತುತ್ರನಿಂದ ಯೋಗ್ಯ 
ಸೇನೆಯನ್ನು ಕೈಕೊಳ್ಳಡ ಮನುಷ್ಯನ ಜೀವನವು ವ್ಯರ್ಥ, ಈ ವರೆಗೂ 
ಇಲ್ಲದ ಆ ಭಾಗ್ಯ ಇನ್ನು ದೊರೆಯುವುದು ಅಸಂಭವ. ನಾನೊಬ್ಬ 
ನಿರ್ಭಾಗ್ಯಶಾಲಿ! (ಕಣ್ಣೀರೊರಸುವನು. ಪುನಃ ಒಮ್ಮೆ ಬಲೆಬೀಸಲ್ಕು 
ಏನೋ ಅದಕ್ಕೆ ಸಿಕ್ಕಿ ದಂತಾಗಿ ಸಂಶೋಷದಿಂದ ಅದನ್ನು ಎತ್ತುವನ್ನು 
ಅದೊಂದು ಪೆಚ್ಚಿಗೆ. ಅದರ ಬಾಯಿತೆಕೆದು ನೋಡಲು, ಅದರೊಳಗಿಕುವ 
ಹೆಸುಗೂಸನ್ನ್ನು ಕಂಡು ಬಹು ಸಂಶೋಷದಿಂದಲೂ ಆಶ್ಚರ್ಯದಿಂದಲೂ 
ಅದನ್ನು ಎತ್ತಿಕೊಳ್ಳುಪನು.) ಓ! ಗಂಗಾದೇವಿ! ಇಂದು ವೂನು ದೊರೆಯ. 
ದಿದ್ದ ರೂ ಚಿಂತೆಯಿಲ್ಲ... ಈ ಕಂದನನ್ನು ದಯಪಾಲಿಸಿದುದಕ್ಕಾಗಿ ಕಿನಗೆ 
ಅನಂತ ಜಡಿರೆಗಳು' ಓ| ಸೂರ್ಯಪೇವ! ಇದನ್ನು ನಿನ್ನ ಅನುಗ್ರಹ 
ವೆಂದೇ ಭಾವಿಸುತ್ತೇನೆ. ಈ ಮಗುವು ನಿನ್ನಂತೆಯೇ ತೇಜಸ್ವಿಯಾಗಿಕು 


ಎ ಉ ಜಾ 


ವುದು. ಇದೊೋ!! ನಿನಗೆ ಸಾಸ್ಟ್ರಾಂಗ ನಮಸ್ಕಾರ. ಪುತ್ರತೋಕದಿಂಡೆ 
ನನಗಿಂತಲೂ ಹೆಚ್ಚಾಗಿ ಕೊರಗುತ್ತಿರುವ ನನ್ನಾಕೆ ರಾಧೆಗೆ ಈ ಮಗುವಸ್ಸ್ನೀ 
ಗಲೇ ತೋರಿಸಿ ಅವಳನ್ನು ಸಂತೋಸಪಡಿಸುವೆನು.. (ಎಂದು ಮಗುವ 
ಕೈತ್ತಿಕೊಂಡು ಒಳಗೆ ಹೋಗಿ, ಪುನಃ ರಾಧೆಯೊಡನೆ ಪ್ರವೇಶಿಸುವನು.) 

ಸೂತ: ರಾಧೆ! ಇದೋ! ನಮ್ಮ ಕುಲವನ್ನು ಬೆಳಗಿಸತಕ್ಕ ಪ್ರದೀಪ! 
(ಎನ್ನುತ್ತಾ ರಾಧೆಗೆ ಕೊಡುವನು. ಅವಳು ಅದನ್ನೈತ್ರಿಕೊಂಡು ಸಂತೋಷಸ 
ಪಡುವಳು.) 

ಉಥೆ: ಇದೆಲ್ಲಿಂದ? ಯಾರ ಮಗು? ಎಷ್ಟು ಮುದ್ದಾಗಿದೆ! (ಎಂದು 
ಮುದ್ದಾಡುವಳು.) 

ಸೂತ; ರಾಧೆ! ನಾವು ನಿಜವಾಗಿಯೂ ಪುಣ್ಯಶಾಲಿಗಳು! ದಾ 
ಹೊತ್ತು ವಿನು ಸಿಗಲಿಲ್ಲ. ಇದೋ! ಅದರ ಬದಲಾಗಿ ಈ ಮಗು 
ದೊರಕಿತು. 

ರಾಧೆ: ನಿಮ್ಮ ಮಾತೇ ನನಗೆ ಅಥವಾಗುವುದಿಲ್ಲ, 

ಸೂತ: ರಾಧೆ! ನಮ್ಮ ಭಾಗ್ಯವನ್ನು ಏನೆಂದು ಹೇಳಲಿ! ಗಂಗಾನದಿ 
ಯಲ್ಲಿ ಅಕಸ್ಮಾತ್ತಾಗಿ ತೇಳಿಬರುತ್ತಿದ್ದ ಒಂದು ಪೆಟ್ಟಿಗೆಯಲ್ಲಿ ಈ ಮಗುವಿನ 
ದರ್ಶನವಾಯಿತು. ಇದು ನನ್ನನ್ನೇ ಹುಡುಕಿಕೊಂಡು ಬಂದಿಶೋ ಏನೋ 
ಎನ್ನುವಂತೆ ನಾನು ಬೀಸಿದ ಬಲೆಯೊಳಗೆ ಸಿಲುಕಿತು. ಇನ್ನು ಈ ಕಂದ 
ನನ್ನು ಸಾಕಿ ಸಲಹುವ ಭಾರ ನಿನ್ನದು, ನಮ್ಮ ಮೊರೆಯನ್ನು ಕೇಳಿ 
ಸಾಕ್ಸಾತ್‌ ಸೂರ್ಯನಾರಾಯಣನೇ ಈ ವರಪ್ರಸಾದವನ್ನು ನಮಗೆ ದಯೆ 
ಪಾಲಿಸಿರಬೇಕು! 

ರಾಧೆ: ನಿಜ... ಈ ಮಗುವು ಸಾಮಾನ್ಯ ಬಾಲಕನಂತೆ ಕಾಣುವು 
ದಿಲ್ಲ. ಈ ಕರ್ಣಕುಂಡಲ, ಈ ವಜ್ರಕವಚ್ಕ್ಛ ಈ ಕೋಮಲ ಅಂಗಾಂಗ 
ಗಳ ಸೌಂದರ್ಯ... ಇವುಗಳನ್ನು ನೋಡಿದರೆ--ಇದು ನಮಗೆ ಸರಮಾತ್ಮನ 
ಅನುಗ್ರಹವೆಂದೇ ತಾ ಕತ್ತಲೆಯಿನಂದ ಕೂಡಿದ ನಮ್ಮ ಮನೆ 
ಯು ಈಗ ಬೆಳಕನ್ನು ಕಂಡಿತು. [ 

ಸೂತ: (ಸ್ವಲ್ಪಹೊತ್ತು ಮಗುವನ್ನು ದಿಟ ಸಿ) ವಿಶೇಷವಾಗಿ ಪ್ರಕಾಶ 
ಮಾನವನಾದ ಜನಾನ ಬ ತೋಭಿತನಾದ್ದ ರಿಂದ ಈ ಮತು! 
“ಕರ್ಣ” ಎಂದೇ ಹೆಸರಿಡೋಣ, ಆಗದೇ? 


ಇರರ $ೌ ಉಸಾವಾವಾ, 


ರಾಧೆ: ಸರಿ, ಅದೇ ಒಳ್ಳೆ ಯದು, 

(ಫರದೆ ಬೀಳುವುದು.) 

(ನೇಸಥ್ಯದ ಮಾತು; ಕರ್ಣನು ಸೂತನ ಮನೆಯಲ್ಲಿ ಜೊಡ್ಡವ 
ನಾಗಿ ಬೆಳೆಯುತ್ತಾ ಬಂದನು. ಪ್ರಾಯಭರಿತನಾದ ಮೇಲೆ ಧನುರ್ಪಿದ್ಯೆ 
ಯನ್ನು ಅಭ್ಯಾಸಿಸಲು ಗ.ಳುವು ದೊರಕದೆ ಕೊನೆಗೆ ತಾನು ಬ್ರಾಹ್ಮಣ 
ನೆಂದು ಹೇಳಿಕೊಂಡು ಸರಶುರಾಮನಿಂದ ಸಕಲ ಶಸ ವಿದ್ಯೆಗಳಷ್ನು ಕಲಿತು 
ಕೊಂಡನ:) ಎ 

ದೃಶ್ಯ ೨ 

(ಮಧ್ಯಾಹ್ನ, ಆಶ್ರಮದ ಸಾಡಿನಲ್ಲಿ ಪರಶುರಾನುನೂ ಬಾಣಬತ್ತಳಿಕೆ 
ಧನುಸ್ಸುಗಳಿಂದ ಕೂಡಿ ಕರ್ಣನೂ ಪ್ರನೇಶಿಸುವರು.) 

ಪರಶುರಾಮ: ಕರ್ಣ! ನಿನ್ನ ವಿದ್ಯಾಭ್ಯಾಸವು ಮುಗಿಯಿತು. ಇನ್ಟ್ಸ 
ನೀನು ಊರಿಗೆ ಹೋಗಬಹುದು. ಸಕಲ ಶಸ್ತ್ರವಿದ್ಯೆಗಳನ್ನೂ ಬ್ರಹ್ಮಾಸ್ತ್ರದ 
ಪ್ರಯೋಗವನ್ನೂ ಕೂಡ ನಿನಗೆ ಉಪದೇಶಿಸಿರುವೆನ್ನು ಈ” ನಿನ್ನನ್ನು 
ಎದುರಿಸಬಲ್ಲ ವೀರನು ಈ ಲೋಕದಲ್ಲಿ ಯಾರೂ ಇಲ್ಲ. ನಿನ್ನ ಅಸ್ತ್ರವಿದ್ಯೆ 
ಯನ್ನು ಅನ್ಯಾಯ ನಿರ್ಮೂಲನ-ನ್ಯಾಯಪರಿಪಾಲನೆಗಳಿಗಾಗಿ ಉಸಯೋ 
ಗಿಸಿ ಕೀರ್ತಿವಂತನಣಇಗಿ ಬಾಳು. 

ಕರ್ಣ: ನಿಮ್ಮ ಅನುಗ್ರಹಕ್ಕೆ ಪಾತ್ರನಾದ ನಾನು ಬಹಳ ಭಾಗ್ಯ 
ಶಾಲಿಯೇ ಸರ, ನೀವು ಕಲಿಸಿಕೊಟ್ಟ ರುವ ವಿದ್ಯೆಯನ್ನು ಸದ್ವಿನಿಯೋಗ 
ಮಾಡುವೆನು, 

ಪರಶುರಾಮ: (ಸ್ವಲ್ಪ ಮುಂಜಿ ಹೋಗಿ) ಕರ್ಣ! ಈ ಮಧ್ಯಾಹ್ಮೆದ 
ಬಿಸಿಲಿನಲ್ಲಿ ನಡೆದು ಸ್ವಲ್ಪ ಆಯಾಸವಾಗಿದೆ. ಕ್ಲಣಹೊತ್ತು ಈ ಮರದ 
ನೆರಳಿನಲ್ಲಿ ವಿಶ್ರಮಿಸಿ ಆಶ್ರಮಕ್ಕೆ ಹಂತಿರುಗುವ. ತ 

ಕರ್ಣ: ಆಗಬಹುದು ಗುರುಗಳೆ! ಈ ಶೀತಲ ಛಾಯೆಯಲ್ಲಿ ನನ್ನ 
ತೊಡೆಯ ಮೇಲೆ ತಲೆಯಿಟ್ಟುಕೊಂಡು ಮಲಗಿ ವಿಶ್ರಾಂತಿಪಡೆಯಬೇಕೆಂದು 
ವಿನಂತಿಮಾಡಿಕೊಳ್ಳು ತ್ತೇನೆ. 

ಪರಶು: ನಾಳೆ ನೀನು ಊರಿಗೆ ಹೋಗುವವನು. ಆಗಳಿ. ನಿನ್ನ 
ಇಚ್ಛೆಯಂತಾಗಳಿ. (ಎಂದು ಅವನ ಶೊಡೆಯ ಮೇಲೆ ತಲೆಯಿಟ್ಟು 
-ಮಲಗುವನು.. 


ಕ್‌ ಡ್‌ 248 


ಕರ್ಣ: ಅಯ್ಯೋ! ನನ್ನ ಉಭಯ ಸಂಕಟದ ಪರಿಸ್ಥಿ ಕಿಯೆ! ಈ 
ವಕಿಗೆ ನಾನು ಬಾ ಪ್ರಹ್ಮಣನೆಂದು ಗುರುಗಳೊಡನೆ ಸುಳ್ಳು ಹೇಳ ಛನುರ್ವಿ 
ದ್ಯಾಭ್ಯಾ ಸವನ್ನು ಧಗ್‌ ಅವರು ಕೂಡ ನನ್ನ ವ ವಿಶ್ವಾ ಸವಿಟ್ಟಿ ರು. 
ಊರಿಗೆ ಹಿಂತಿರುಗಿ ಹೋಗುವ ಸಮಯದಲ್ಲಾ ನನ್ನ್ನ ತುಜಿ ತ 
ಸ್ಥಿತಿಯನ್ನು ಹೇಳದಿದ್ದರೆ ಗುರುದ್ರೋಹ ಮಾಡಿದಂತಾಗುವುಡು. ನಾನು 
ವಂಚಕನೆಂಬ ಅನವಾದವು ಆಚಂದ್ರಾರ್ಕವಾಗಿ ಉಳಿಯುವುದು, ಸತ್ಯಾಂಶ 
ವನ್ನು ಹೇಳಿದರೆ ಗುರುಗಳು ಕೋಸಗೋಡು ಏನುಮಾಡುವರೋ ಏನೋ! 
ಟಾ ಸದ್ಯ ದ ಕರ್ತವ ಫಜ್ಞಾ ನವನ್ನು ಕರುಣಿಸಿ ಈ ಉಭಯ ಸಂಕಟದಿಂದ 
ಸ್ಟೆ (ಎಂದು ಕೈವುಗಿಯುವನು. ಅಸ್ಟ ರಲ್ಲಿ ದುರುದುಂಬಿ: 
ಯೊಂದು ಬಂದು ಅವನ ತೊಡೆಯನ್ನು ಟದ 8ೂರಿಯುವುದು. 
ರಕ್ತವು ಸುರಿಯುವುದು. ನೋವು ಹೆಚ್ಚುಗುತ್ತಿದ್ದರೂ ಅದನ್ನು ಸಹಿಸಿ 
ಕೊಳ್ಳುವನು.) 

ಕರ್ಣ: ಹಾಯ"! ಹಾಯ! ಎಲ್ಲಿಂದ ಬಂತು ಈ ಹಾಳು ತುಂಬಿ? 
ಈ ನೋವನ್ನು ಸಹಿಸಲಾರೆ! ತೊಡೆಯನ್ನು ಅಲ್ಲಾಡಿಸಿಡರಿ ಗುರುಗಳಿಗೆ 
ನಿಡ್ರಾಭಂಗವಾಗುವುದೋ ಏನೋ! ಇದೊಂದ. ಸತ್ವಪರೀಕ್ಸೆಯ ಕಾಲ. 
ಆಹಾ! ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರುವುದಲ್ಲಾ! ಏನುಮಾಡಲಿ? 
(ರಕ್ತವು ಸರಶುರಾಮನ ಮೈಗೆ ತಾಗಿ ಅವನಿಗೆ ಎಚ್ಚರವಾಗುವುದು.) 

ಪರಶು: (ಸುತ್ತಲೂ ನೋಡಿ) ಕರ್ಣ! ಇದೇನು? ರಕ್ತವೆಕ್ಷೆಂದ. 
ಬಂತು? 

ಕರ್ಣ: ಗುರುಗಳೆ! ಕ್ಪಮಿಸಬೇಕು. ನನ್ನ್ನ ಗಾಯಹ ರಕ್ತ ತಮಾಗೆ 
ಶಗಲಿತು, 

ಸರಶು: ಏನು! ಗಾಯದ ರಕ್ತವೆ? ಎಲ್ಲಿ! ಯಾವ ಗಾಯ? (ಗಾಯಿ 
ವನ್ನು ನೋಡಿ) ಕರ್ಣ! ಇದು ಹೇಗಾಯಿತು? 

ಕರ್ಣ; ಗುರುಗಳೇ! ಅದೊ! ಅಲ್ಲಿ ಹಾಂಡುತ್ತಿ ದೆಯಲ್ಲಾ, ಆದುರು- 
ದುಂಬಿ ನನ್ನ ತೊಣೆಯನ್ನು ಬಲವಾಗಿ ಕಡಿಯಿತು. ತಮಗೆ ದ್ರಾ ಹಾಠಿ 
ಯಾಗುವುದೊದು ನಾನು ನ್ಯು ಯಸ್ಸ್ನು ಅಲುಗಾಡಿಸಡೆ ನೋವನ್ನು ಸಹಿಸಿ: 
ಕೆೊಂಡೆನು, 


ಅಾಫಾ 8 ಹಾದ 


ಪರಶು: ಕಾ! ಕರ್ಣ! ಈ ಅಸಹನೀಯವಾದ ಯಾತನೆಯ ನ್ನ್ನು 
ಕ್ಪಕ್ರಿಯರಲ್ಲದೆ ಬೇರೆ ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ! ನಾ ಟಿ 
ಬ್ರಾಹ್ಮಣ--ಕ್ಡ ಕ್ಚಕ್ರಿಯನಲ್ಲವೆಂದು ನನ್ನೊ ಡನೆ ಸುಳ್ಳು ಹೇಳಿ ಧನುರ್ವಿದೈ 
8 ನ್ನ್ನ ಕಲಿಶೆಯಕಾ? 

ಸುತತ (ಕೈಮುಗಿದು) ಗುರುಗಳೇ! ನನ್ನ ಈ ಅಪರಾಧವನ್ನು 
ಶ್ರಮಿಸಬೇಕು. ಆದರೆ, ನಾನು ಕ್ಷತ್ರಿಯ ನಲ್ಲ! 

ಪರಶು: ಹಾಗಾದಕೆ ನೀನು ಬ್ರಾಹ್ಮಣನೇ? ಬ್ರಾಹ್ಮಣನಿನೆ ಇಂತಹ 
ಯಾತನೆಯನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವೆಕ್ಲಿಂದ? ನೀನು ಹೇಗೆ 
ಸಹಿಸಿಕೊಂಡೆ? 

ಕರ್ಣ: ಗುರುಗಳೆ! ನಾನು ಬ್ರಾ ಹ್ಮಣನೂ ಅಲ್ಲ. ನಾನು ಸೂತ 
ಪುತ್ರನು, 

ಪರಶು; ಏನು? ನೀನು ಸೂತಪುತ್ರನೆ? ಆಹಾ, ಕರ್ಣ! ನೀನು 
ಎಂತಹ ಮೋಸವರಾಡಿದೆ! 

ಕರ್ಣ: ಸ್ವಾನೂ| ತಮ್ಮನ್ನು ಮೋಸಪಡಿಸಬೇಕೆಂದು ನಾನು ಈ 
ಕಾರ್ಯವನ್ನು ವಾಡಿದವಹಲ್ಲ. ಧನುರ್ವಿದ್ಯೆಯನ್ನು ಅಭ್ಯಾಸವತಾಡ 
ಬೇಕೆಂಬ ಮಹಾದಾಶೆಯಿಂದ ಈ ಅಸರಾಧವನ್ನು ಮಾಡಬೇಕಾಯಿತು 
ಆದರೆ ಈ ರೀತಿಯ ಒಂದು ಸುಳ್ಳು ಹೇಳಿದ್ದಕ್ಕಾಗಿ ಸಾನು ಮನಸ್ಸಿನಲ್ಲಿ 
ಬಹಳ ಸಂಕಟಸಟ್ಟುಕೊಂಡಿದ್ದೇನೆ ಸತ್ಯ ಸಂಗತಿಯನ್ನು ಹೇಳಬೇಕೆಂ 
ಬಿದ್ದರೂ ಅವಕ್ಕೆ ಸಂದರ್ಭ ದೊರೆಚುಲಿಲ್ಲ. ಈಗ ಅದು ತಾನಾಗಿಯೇ 
ಪ್ರಕಟವಾಯಿತು. ಈ ಗುರುದ್ರೋಹಕ್ಕೆ ತಾವು ಯತಾವ ಶಿಕ್ಷೆ ವಿಧಿಸಿದರೂ 
ನಾನು ಅದಕ್ಕೆ ಸಿದ್ಧನೇ ಅಗಿರುವೆನು! 

ಸರಶು; (ಕೋಪದಿಂದ) ಕರ್ಣ! ವಂಚನೆಯ ಫಲವನ್ನು ಅನುಭವಿ 
ಸಲು ಸಿದ್ಧ ನಾಗು! ನಾನು ಹೇಳಿಕೊಟ್ಟ ಶಸ್ತ್ರ ವಿದೆ ಫಯೆಲ್ಲವೂ ನಿನ್ನ್ನ ಕಡೆಗಾಲ 
ದಲ್ಲಿ ಸಿನ್ಹ ಅವಾಗಲಿ! ನೀನಿನ್ನು ರೇ 

ಸಾ ಗುರುಗಳೆ! ೬. ಸುಳ್ಳು ಹೇಳಿದುದರ ಪರಿಣಾಮವು ಈ 
ರೀತಿ ನಿಸರೀತವಾಯಿತು! ಆದರೆ ಇನ್ನು ಮುಂದೆ. ಪ್ರಾಣಹೋಗುವುದಿದ್ದ 
ರೂ ಸರಿಯೆ! ಸುಳ್ಳಾ ಡುವುದಿಲ್ಲ. ನೀವು ಉಪದೇಶಿಸಿದ ವಿದ್ಯೆಯಿಂದ ನನಗೆ 
ಆಶ್ರಯಕೊಡುವ ಸ್ವಾಮಿಯನ್ನು ಸೇವಿಸಿ ಕೊನೆಗೆ ಆ ಸ್ವಾಮಿ:ಗಾಗಿಯೇ 


ಹಾಬಿ ಹ 0 ಹಾ 


ಪ್ರಾಣವನ್ನೂ ಅರ್ಥಿಸುವೆನು. (ನಮಸ್ಕರಿಸುವನು. ಅವನೊಂದು ಕಡೆ, 
ಇನನೊಂದು ಕಡೆ ಹೋಗುವರು.) 
(ಫರದಿ.) 
ದೃಶ್ಯ ೩ 
(ಸುಯ9ಕಾಲ, ಅದೇ ಕಾಡಿನಲ್ಲಿ ಕರ್ಣಸು ಚಿಂತಿಸುತ್ತಾ ಬರುವನು.) 
ಕರ್ಣ: *ೆಸಶಿನಲ್ಲಿ ಹುಟ್ಟಿ ದುದಾದರೂ ಕಮಲವು ದೇವರ ಪೂಜೆಗೆ 
ಯೋಗ್ಯವಾದು ಹಾಗಿದೆ. ಎಲ್ಲಾ ಕಡೆಗಳಲ್ಲಿಯೂ ಅದಕ್ಕೆ ಪ್ರಾಶಸ್ತ ಸ್ಫವಿಡೆ- 
ಆದರೆ ಸಕಲ ಸಶ್ರವಿಷ್ಯಾ ಜ್‌ ಪ್ರ ಸೂತ ನನ್ನ್ನ ಯಾ 
ಸನ್ಮಾನಿಸುಪರು? ಆಹಾ! ಜಾತಿಹೀನನಾದವನ ದುರವಸ್ಥೆ ಯೆ! ೫68 
ಶಾಸಕ್ಕೂ ಈ ಜಾತಿಯೇ ಕಾರಣವಾಯಿತು. ಹಾಗಾದರೆ ಲೋಕದಲ್ಲಿ 
ಗುಣಕ ಸಂಭಾನನೆಯಿಲ್ಲವೆ? ನಾನೀಗ ಎಲ್ಲಿ ಹೋಗಲಿ? ಭಗವಾನ"! 
ಸೂರ್ಯನಾರಾಯಣ! ನೀನೇ ನನಗೆ ವಾರಿ ತೋರಿಸು, (ಸನ್ಯಾಸಿಯೊ 
ಬ್ಬನು ಹಾಡುತ್ತಾ ಬರುವನು,) 
ಸನ್ಯಾಸಿ: (ಸ್ವಗತ) ಇದಾರು! ಇಲ್ಲಿ ಚಿಂತಿಸುತ್ತಾ ಕುಳಿತಿರಾವತು! 
ಹೆಗಳ ಮೇಲೆ ಬಿಲ್ಲು ಬತ್ತಳಿಕೆಗಳಿವೆ. ಕರ್ಣಕುಂಡಲ ಕವಚ ಮೊದಲಾದ 
ವಿಶೇಷ ತರದ ಒಡನೆ ವಸ್ತು ಗಳಿಂದ ಶೋಚಿಸುತ್ತಿ ರುವ ಈತನು ಯಾರೋ 
ಮಹಾಪುರುಷನಾಗಿರಜೇಕು. (ಪ್ರಕಾಶ) ಎಲ್ಯ! ವೀರನೇ! ಶೀನು 
ಯಾರು? ಈ ಕಾಡಿಗೇಕೆ ಬಂದೆ? 
ಕರ್ಣ: (ನಮಸ್ಕ ರಿಸಿ) ಸ್ವಾವೂ! ನಾನೊಬ್ಬ ದುರದೃಷ್ಟಶಾಲಿಯು! 
ಮಹತ್ರಾ ಉಂಕ್ಷೆಯುಳ್ಳ ಳ್ಳ ಹೀನಜಾತಿಯವನ್ನು, 
ಸನ್ಯಾಸಿ ಉಪ್ಪು ನೀರಿನಲ್ಲಿ ಹುಟ್ಟಿ ದುವಾದರೂ ವಾಗೌಕ್ತಿಕವು ಸರ್ವ 
ಸನಾ ನ್ರವಾಗಿರುವುದು ಇರಲಿ. ನಿನ್ನ ತಿಜಸ್ಥಿತಿಯನ್ನು ತಿಳಿಯಶಾಶಿಸುವೆನು. 
ಕರ್ಕಿ: ಪೂಜ್ಯರಿ! ನಾಕೊಬ್ಬ ಸೂತಪುತ್ರನು. ನನ್ನ ನ್ನು ಕರ್ಣ 
ನೆಂದು ಕರೆಯುವರು, ಭಗವಾನ" ಸರಶುರಾಮರಲ್ಲಿ ಧರುರ್ವಿದೈಯ ನ್ನ್ನು 
ಅಭ್ಯಾಸವಾಾಡಿದ ನಾನು ಹೀನಜಾಕಿಯವಹಾದ ಕಾರಣ, ಅವರ ಶಾಪಕ್ಕೆ, 
ಗುರಿಡೂಡೆಫು. ಈಗ ಕಿಂಕರ್ತವ ಭಬಮೂಢನಾಗಿರುವೆನು. 
ತಿಸಿ: (ಸ್ವಲ್ಪಹೊತ್ತು ಆಲೋಚಿಸಿ) ಕರ್ಣ! ನೀನೇನೂ ಚಿಂಕಿಸ 
ಬೇಡ, 1) ಎಲ್ಲ ಗುಣಗಳೂ ಸಂಭಾವನೆಗೆ ಯೋಗ್ಯ ಗಳಾಗಿವೆ. ನಿನ್ನ 


ಎ೮. ೪. ಕಾ 


ಎಲ್ಲ ವಿಷಯಗಳನ್ನೂ ನಾನರಿತೆನು... ಮುಂಂದಿನ ಕರ್ತವ ವನ್ನು ನಾಮು 
ನಿನಗೆ ತಿಳುಹಿಸುಬೆನು. ಹಸ್ತಿನಾವತಿ ನಗರದಲ್ಲಿ ಪಾಂಡವರ ಮತ್ತ್ತು 
5೪ರವರ ಧನುರ್ವಿದ್ಯೆಯ ಪರೀಕ್ಸಾಸವತಾರಂಭವೊಂದು ಜರಗಲಿರುವುದು. 
ಭೀಸ್ಮ ದ್ರೋಣ ಮೊಡೆಲಾದವರು ಅದರ ಸಂಚಾಲಕರು. ನೀನನ್ಲಿಗೆ 
ಹೋಗು. ನಿನ್ನ್ನ ಶಸ್ತ್ರವಿದೈಗೂ ಅಲ್ಲಿ ಬಹುಮಾನ ದೊರಕೀತು. 

ಕರ್ಣ: ಪೂಜ್ಯರೇ, ಉಪಕೃತನಾದೆನು. ಆದಕ್ಕೆ ಆ ಶ್ರೇಷ್ಠ ಕಾಲದೆ 
ರಾಜಪುತ್ರರ ಸಮೂಹದಲ್ಲಿ ಸೂತಪುತ್ರನಾದ ನನಗೆ ಸ್ಥಾನವೇ? ಜಾತಿ 
ಹೀನನಿಗೆ ಅಲ್ಲಿ ಸ್ಥಾನಮಾನಗಳು ದೊರಕುವುದು ಅಸಂಭವ. 

ಸನ್ಯಾಸಿ: ಹಾಗೆ ನಿರಾಶನಾಗಜೇಹ. ಇತರರ ಮಾತು ಹಾಗಿರಲಿ, 
ಧೃತರಾಷ್ಟ್ರಪುತ್ರನಾದ ದುರ್ಯೋಧನನು ಗುಣ ಕಪಕ್ಷಪಾತಿಯು. ಅವನು 
ನಿನ್ನ ಅಸಾವಾಾನ್ಯ ಚಾಪವಿದ್ಯಾನೈಪ್ರಣ್ಯವನ್ನು ಕಂಡು ಯೋಗ್ಯತೆಗೆ ತಕ್ಕು 
ಪುರಸ್ಕಾರವನ್ನು ಕೊಡದಿರನು. ಧೈೈರ್ಯಸ್ಥನಾಗಿ ಅಲ್ಲಿಗೆ ಹೋಗು. 

ಕರ್ಣ: ಸ್ವಾನ! ಅನುಗೃಹೀತನಾದೆಸು, (ನಮಸ್ಕರಿಸುವನು, 
ಇಬ್ಬರೂ ಹೊರಡುವರು.) ; 

(ಫರವಣಿ ಬೀಳುವುಡು.) 

(ನೇಸಥ್ಯದ ಮಾತು; _-ದುರ್ಯೋಧನನಿಂದ ಅನುಗ್ಯಹೀತವಾಗಿ 
ಕರ್ಣನು ಅಂಗರಾಜ್ಯವನ್ನ್ನು ಪಡೆದು ಚಕ್ರವರ್ತಿಯ ಪ್ರಾಣಸಖನಾಗಿ 
ಮೆರೆಯುತ್ತಿದ್ದನು. ವನವಾಸ--ಅಜ್ಚ್ವಾತವಾಸಗಳನ್ನುು ಅನುಭವಿಸಿ ಬಂದ 
ಪಾಂಡವರು ಯುದ್ಧ ಸನ್ನದ್ಧರಾದರು. ಹತ್ತು ದಿವಸಗಳ ಭಾರತಯುದ್ಧವು 
ಕಳೆಯಿತು. ದ್ರೋಣಾಚಾರ್ಯರೂ ಪರಾಜಿತರಾದರು. ಕರ್ಣನು ಸೇನಾಧಿ 
ಸತ್ಯವನ್ನು ವಹಿಸಿಕೊಂಡನು.) 


ದೃಶ್ಯ ಲ 


(ಬೆಳಗಿನ ಸಮಯ, ಗಂಗಾತೀರದಲ್ಲಿ ಕರ್ಣನು ತನ್ನ ನಿತ್ಯಕರ್ಮಗಳನ್ನು 
ತೀರಿಸಿ ಆಲೋಚನಾಮಗ್ನ ನಾಗುವನು,) 

ಕರ್ಣ: ಆಹಾ! ನನ್ನ ಭಾಗ್ಯವೆ! ಜಾಕಿಹೀನತೆಯಿಂದ ಉಂಟಾದ 
ಹೈ ದಯವೇದನೆಯು ಚ್‌ ಉದಾರಬುದ್ಧಿಯಿಂದಾಗಿ ಸರಿಹೃತ 
ಜಃ ನನ್ನ್ನ ನ್ನ್ನ ಪ್ರಾ ಇಣಸಖನಂತೆಯೇ ಕಳದು ಯೋಗ್ಯ ಕ 


ಎ ಡಿಸಚತ ತ್ಯ 


ಸನ್ಮಾನಿಸಿ ಅಂಗರಾಜ್ಯಪದವಿಯೆನ್ನೊಪ್ಪಿಸಿದನು. ವಿಲ್ಲವೂ ತೃಪ್ತಿಕರವಾಗಿ 
ನಡೆದಿರಲು... ಸಂಥಾನಕ್ಕಾಗಿ ಬಂದ ಪಾಂಡವರ ರಾಯಭಾರಿ ಶ್ರೀಕೃಷ್ಣನು 
ನನ್ನ ಕುಲಶೀಲಗಳ ಸತ್ಯಾಂಶವನ್ನು ತಿಳುಹಿಸಿ ಧರ್ಮಸಂಕಟಕ್ಕೆ ಗುರಿಪಡಿಸಿ 
ನಗ ಕೃಷ್ಣನು ನನ್ನನ್ನು ನೀನಿತ್ತ ಪ್ರಲೋಭನಗೊಳಿಸಿರು 
ವನು. ಡುರ್ಯೋಧನ ಪಕ್ಷವನ್ನು ತ್ಯಜಿಸಿ ತಮ್ಮಂದಿರಾದ ಪಾಂಡವರನ್ನು 
ಉದ್ದ ರಿಸುವುದು ಯೋಗ್ಯವಂತೆ! ಉತಿಭ ಸಳೆರನಗ್ನದೂ ಆಶಿಸಲ್ಪಟ್ಟ. 
ಚಕ್‌ ಕ್ರವರ್ತಿಪದವು ನನಗೆ ಹೊರಕುವುದಂತೆ! ಆಹಾ! ಕೃ ಷ್ಣ ನ ಕುಟಿಲ ತ 
ಸ್ಭು `ಸ! ನನಗೆ ಆಶ್ರಯಕೊಟ್ಟಿ ದುರ್ಯೋಧನನ ನಃ ಕ್ಸವನ್ನು ನಾನೆಂದೂ 
ಬಡಲಾಗಿ, ನಾನು ಡೆ ಪ್ರಾಣ ನನ್ನಾದರೂ ಯುದ್ಧ ಭೂಮಿಯಲ್ಲಿ ಸಮರ್ಪಿ 
ಸುವೆನಲ್ಲದೆ ಸ್ವಾಮಿದ್ರೋಹವನ್ನು ವಾಾಡಲಾರೆ, ಇದೇ ನನ್ನ ಪ್ರತಿಜ್ಞೆ. 

ಜು ವ್ಹಾ ನನದನಳಾಗಿ ಪ ಪ್ರವೇಶಿಸುವಳು. ಕರ್ಣನು “ಆ ಮ್ರ? 
ಎಂದು ನಮಸೆ ೈರಿಸುವನು.,) 

ಕುಂತಿ; ಕಂದಾ! ಎದ್ದೇಳು. ನಾನು ಮಾಡಿದ ಕರ್ಮವು ನನ್ನನ್ನೇ 
ದಹಿಸುತ್ತಾ ಇದೆ. ನಿನ್ನ್ನ ಜನನಕಾಲದಲ್ಲಿ ಸ ಕಲ್ಪವಾದರೂ ನಾನು ಪೊರ್ವಾ 
ಪರ ನಿವೇಚನೆನಾಡುತ್ತಿ ! ದ್ದರೆ ಇಂತಹ ದುರವಸ್ಥೆ ಯ; ಬರುತ್ತಿರಲಿಲ್ಲ. 

ಕರ್ಣ: ಅಮ್ಮಾ] “_ಜೆಲ್ಲವೂ ನನ್ನ ದುರದ್ಭ ಸ್ತ. ಕ್ಸಕ್ರಿಯಪುತ್ರ 
ನಾಗಿದ್ದ ರೂ ಸೂತಪುತ್ರನೆಂಬ ಅವವನಾನಕ್ಕೆ ಸರಸೂ 
ಹೋಗಿ, ಅದಕ್ಕುಗಿ ಈಗ ಚಿಂತಿಸಿ ಡಸ ಈಗಲಾದರೂ ನಾನು 
ಸತ್ಯುಲಪ್ರಸೂತನೆಂದು ಹೆನೆ ಒಸಡಬಹುದಲ್ಲನೆ? 

ಕುಂತಿ: ಮಗು! ಅದೆಲ್ಲ ಸರಿ, ಈಗ ಸಹೋದರರೇ ಪರಸ್ಪ ರ ಯುದ್ದ 
ಮಾಡಬೇಕಾಯಿತಲ್ಲವೆ? ದುರ್ಯೋಧನನ ಪಕ ಕ್ಸವನ್ನು ವಶ ಅನುಜ 
ರಾದ ಪಾಂಡವರೊಡನೆ ಹೊಯ್ದಾ ಡಬೇಕಾಯಿತಲ್ಪನೆ? ಜೂ ಪರಸ್ಪ ರ 
ಸಂಬಂಧವು ನಿನಗೆ ತಿಳಿದಿರಲಿಲ್ಲ... ಈಗ ಎಲ್ಲವೂ ತಿಳಿದಿದೆಯಪ್ಪೆ! ಇನ್ನಾ 
ದರೂ ಪಾಂಡವರ ಪಕ ಕ್ಸವನ್ನು ವಹಿಸಬಾರದೆ? 

ಕರ್ಣ; ಅಮ್ಚ್ಯಾ! ಚ ಹೇಗೆ ಸಾಧ್ಯವಾದೀತು? ನನ್ನನ್ನೇ ನಂಬಿ 
ರುವ ಸ್ವಾ ಮಿಗೆ ಡ್ಯ ವಿನತ್ಛಾಲದಲ್ಲಿ ದೊ ಶ್ರಹವನ್ನು ವತ. | 
ಉನಜೇಶಿಸುತಡ? ಅದರಿಂದ ಕುಲಕೈೇನೇ ಇಳ! ಬರಬಹುದಲ್ಲವೇ? 
ಆ ಕೆಲಸ ಎಂದಿಗೂ ಸಾಧ್ಯವಿಲ್ಲವನ್ಮು | “ಬಾಧ್ಯವಿಲ್ಲ, 


ಇಲಾ ಗೆ. ಎ... 


ಕುಂತಿ__ ಹಾಗಾದರೆ ನಿನ್ನ್ನ ಪ್ರಾಣಸ್ನೇಹಿತನಾದ ದುರ್ಯೋಧನನಿಗೆ 
ಬುದ್ಧಿ ಹೇಳಿ ಪ್ರ ಯುದ್ಧವನ್ನೇ ಶಿನ್ಲಿಸಬಹೆುದಲ್ಲವೆ? ಆ 

ಕರ್ಣ: ಅಮ್ಮಾ! ಅದು ಕೂಡಾ ಅಸಾಧ್ಯವಾದ ಕೆಲಸ. ಈ 
ದಾಯಾದಿಗಳ ದ್ರೀಷವು ಯುದ್ಧ ದಿಂದಲೇ ಪರಿಸ ನಾಪ್ರಿಯಾಗಬೇಕಲ್ಪಜಿ 
ಬೇರಾವ ಟೋಟಲಿ 1 ನಿವಾರಿಸತಕು ಸದಲ್ಲ... ದುರ್ಯೊಧನನ ಈ 
ಯುಪ್ಧನಿಶ್ಚಯವನ್ನು ವಿರೋಧಿಸುವ ಫ್ಲೈರ್ಯ ನನಗಿಲ್ಲ... ಅಲ್ಲದೆ ಈ 
ಪೇಹವಿರುವ ತನಕ ಆತನ ಅಜ್ಜ ಯನ್ನು ವಿೂರಲಾರೆ. 

ಕುಂತಿ: ಕರ್ಣ! ಇ ತಕ್ಕುದಾದ ಮಾತನ್ನೇ ಆಡಿದೆ, ಆದರೆ 
ಯುದ್ಧ ದಲ್ಲಿ ಪಾಂಡವರ ಪ್ರಾಣಗಳನ್ನು ಉಳಿಸಬೇಕೆಂದು ನಾನು ಬೇಡಿ 
ಕೊಳ್ಳುತ್ತೇನೆ. 

ಕರ್ಣ: (ಸ್ವಲ್ಪ ಆಲೋಚಿಸಿ) ಅವತ್ಮಾ! ಅರ್ಜುನನನ್ನು ಯುದ್ಧ ದಲ್ಲಿ 
ಮೂ ಕೊಲ್ಲುವೆನೆಂದು ನನ್ನ ಸ್ಪಾಮಿಗೆ ಮಾತುಕೊಳ್ಳಿ ರು 
ತ್ತೇನೆ, ಆದ್ದ ರಿಂದ ಆತನೊಬ್ಬ ನನ್ನು ಬಟ್ಟು ಉಳಿದ ನಾಲ್ಕು ಮಂದಿಯಲ್ಲಿ 
ಯಾರನ್ನೂ ನಾತು ಸಂಹರಿಸುವುದಿಲ್ಲ. 
| ಕುಂತಿ; ಅರ್ಜುನನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? 

ಕರ್ಣ: ಅವ್ಮಾ! ಹೇಗೂ ಪಾಂಡವರು ಒಟು ಐದುಮಂದಿಯವಷ್ಟೆ! 
ಆದರಿಂದ ಸಾನು. ಅರ್ಜುನ. ಈ ನಮ್ಮ! ಬ್ಬರಲ್ಲಿ ಯಾರಾದರೊಬ್ಬರು 
ಅಳಿದರೂ ಯಾರಾದರೂ ಒಬ್ಬ ರು ಟೊ ಪಾಂಡವರು ಐದುಮಂಡಿ 
'ೂದಂತೇ ಆಗುವುದಿಲ್ಲವೆ? 

ಕುಂತಿ: ಕರ್ಣ! ನೀನೂ ಅರ್ಜುನನೂ ಇಬ್ಬ ರೂ ನನ್ನಮಕ್ಕ ಳಲ್ಲವೇ? 
ಸಿಮ್ಮಿಬ್ಬರಲ್ಲಿ ಒಬ್ಬ ನು ನಾಶಹೊಂದಿದರೂ ಹೆತ್ತ ನಳಿಗೆ ರ ತಯಾಗ 
'ಲಿಕ್ಕಿ ಲ್ಲೇ? ವ್ರ ಸಮಸ್ಯೆ ಯನ್ನೂ ಹೇಗೆ ಬಗೆಹಂಸಲಿ? 

ಕರ್ಣ: ಡೆ ಉಪಾಯವೂ ತೋರುವುದಿಲ್ಲ. ನೀನು ಯಾರಾದ 
ತೊಬ್ಬನ ಮರಣದುಃಖವನ್ನುು ಅನುಭವಿಸಲು ಸಿದ್ಧಳಾಗಿಯೇ ತೀರಬೇಕು. 

ಕುಂತಿ: (ಸ್ವಲ್ಪ ಯೋಚಿಸಿ) ಕರ್ಣ! ನಿನ್ನ ಸಂಕಲ್ಪ ವನ್ನು ಬದಲಾ 
ಯಿಸಲು ಸಾಧ್ಯವಿಲ್ಲವೆಂದು ಹೇಳುವೆಯಲ್ಲಷೆ? ಆಗಲಿ. ಆದಕೆ ನೀನು 
ಯುದ್ಧ ಮಾಡುವಾಗ ಒಂದು ಬಾರಿ ತೊಟ್ಟ ಬಾಣವನ್ನು ಇನ್ನೊಮ್ಮೆ ತೊಡು 


ಎ ಇಸ ಓ.. 


ವೆದಿಲ್ಲವೆಂದು ನನಗೆ ಮಾತುಕೊಡಬೇಕು. ಅದರಿಂದ ಸ್ವಲ್ಪವಾದರೂ 
ನನ್ನ ಮನಸ್ಸಿಗೆ ಶಾಂತಿದೊರಕೀತು. 


ಕರ್ಣ: (ಸಂತೋಷದಿಂದ) ಆಗಬಹುದಮ್ಮ! ಇನ್ನ್ನದರೂ ನೀನು: 
ನಿಶ್ಚಿಂತಳಾಗಿರು. ಈ ವರೆಗೆ ಇ ಮಾತೃ ಸಾಕೆ ತ ಲೃದಿಂದ ವಂಚಿತನಾಗಿ: 
ದನು. ಈಗಲಾದರೂ ನನ್ನನ ಗ ಆತಶೀರ್ವದಿಸಬೇ 
ಕೆಂದು ಬೇಡಿಕೊಳ್ಳು ವೆನು, ಹೆ 

ಕುಂತಿ: ಆ 1 ಮೈದಡವಿ) ಕರ್ಣಾ! ಕೇರ್ತಿವಂತನಾಗು. 
ನಿನ್ನ ಸದ್ದು ಣಗಳು ಜಗತ್ತಿನಲ್ಲಿ ಕೊಂಡಾಡಲ್ಪ ಡಲಿ| ನಾನಿನನ್ನು ಹೋಗು: 
ವೆನು. (ಜೊಕಡುವಳು. 


(ಫರದೆ) 

ದೃಶ್ಯ ೫ 

(ರಣಭೂಪಿ, ಯುದ ೈ ಸನ್ನದ್ಧ ನಂದ ಕರ್ಣನು ಚಾಟ ಹಿಡಿದ ಶಲ್ಯನೊಂದಿಗೆ 

ಪ್ರನೇಶಿಸುವನು,) 

ಕರ್ಣ: ಅರ್ಜುನನಿಗೆ ರಿಪುಣನಾದ ಕ್ಳ ಸನ ನು ಸಾರಥಿಯಾಗಿರುವಂತ್ಯ್ಕೆ 

ನಿನ್ನೆ ನನಗೆ ಬೋಗ್ಯ ಸಾರಥಿ ಇದ್ದಿ ತ ಕಾರಣ ಯುದ್ಧ ದಲ್ಲಿ 

ಇರ್‌ ನಿಶೃಯವಾಗಲಿಲ್ಲ. ಇಂದಾದರೋ ರಥ ನಡೆಯಿಸುವುದರಲ್ಲಿ 

ಕೃಷ್ಣನಿಗಿಂತಲೂ ್ರೇಷ ನಾದ ನೀನು ಸಾರಥಿಯಾದ ಮೇಲೆ ಖಂಡಿತ: 
ಸ ೂ ಜಯಲಕ್ಷ್ಮಿಯಃ ನನ್ನ ನೆ ಸಟ ಓಲಿಯುವಳು. 

ಶಲ್ಯ: ಕರ್ಣ, ಅದೆಲ್ಲ ಸರಿ, ಆದರೆ ಅರ್ಜುನನು ತನ್ನ ಸಾರಥಿಯ 

ಮಾತನ್ನು. ಹೇಗೆ ವೂರುವುಡಿಲ್ಲವೋ ಹಾಗೆಯೇ ನ್‌ ಕೂಡ 

ನ್ಯಾ ಟ್‌ ನನ್ನ ಮಾತಿಗೆ ವಿರೋಧವಾಗಿ ನಡೆಯಬಾರದು, ನತ 


ಬ್ಲ 
9) ಒಪ್ಪದ 'ಸೂದರ್ಭದಲ್ಲಿ ನಾನು ಕೂಡಳೇ ಚಾಹಿಯನ್ನು ಜಿಸಾಡಿ 


ಹೊರಟು ಜಾ ಇದಕ್ಕೆ ನೀನು ಒಪ್ಪು ವೆಯ ಸ್ಟೆ! 

: ಶಲ್ಯ! ತೆ! ಸ ನಾನೆಂದೂ ಸಿಜಿ 
ನಾ ಈ ಆ ಒತವಸ್ಹೆ |" ಟೂ ಇಹಳೆಯ ಸದ್ದು ಕೇಳಿಸುತ್ತಿರು. 
ತಂತ : ನಾಸ ಯುದ್ಧ ಕಂಗದ ಕಡೆಗೆ ಮುಂದುವರಿಯುವ. (ಮುಂಡೆ: 


ಮು... 1%) ಜಾ 


ಹೋಗುವರು, ತೆರೆಯ ಹಿಂದಿನಿಂದ “ಕರ್ಣಾ! ಕರ್ಣು!” ಎಂಜ ಕರಿಯು 
ಕೇಳಬರುವುದು. ಬ್ರಾ ಹ್ಮಣನೊಟ್ಟನು ವೇಗವಾಗಿ ಬರುವನು.) 

ಕರ್ಣ: ಸ್ವಾವೂ! ತಾವು ಯಾರು? ಯಾವುದಕ್ಕಾಗಿ ನನ್ನನ್ನು 
ಹುಡ:ಕಿಕೊಂಡು ಬಂದಿರಿ? 

ಬ್ರಾಹ್ಮಣ; ಕರ್ಣ! ನೀನು ದಾನಶೂರನೆಂಡು ಕೇಳಿರುವೆನು. 
ನಾನು ಬರುವಾಗ ಸ್ವಲ್ಪ ತಡವಾಯಿತು, ಅರಮನೆಯಲ್ಲಿ ನಿನ್ನ ಸಂದರ್ಶನ 
ವಾಗದೆ ಇತ್ತ ಹುಡುಕಿಕೊಂಡು ಬಂದೆ. ಬಡವನಾದ ನನ್ನ ಮೇಲೆ: 
ದಯೆಯಿಟ್ಟು ಏನನ್ನಾದರೂ ಅನುಗ್ರಹಿಸಬೇಕು. 

ಕರ್ಣ: ನಾಸು ನಿಮಗೆ ಏನನ್ನು ಕೊಹಲಿ? ಗೋ ದಾನದಿಂದ ನಿಮಗೆ 
ತೃಪ್ತಿಯಾದೀತೇ? ಸುವರ್ಣದಲ್ಲಿ ಆಶೆಯಿದೆಯೇ? ಅಥವಾ ಭೂಸಂಪತ್ತಿ 
ನಿಂದ ಸಂತೋಷವಾದೀತಶೇ? ನಿಮಗೆ ಇಷ್ಟವಾದುದನ್ನು ಕಿಳುಹಿಸಿರಿ, 

ಬ್ರಾ ಹ್ಮಣ: ಅವುಗಳಕ್ಲೆಲ್ಲಾ ನನಗೆ ಆಶೆಯಿಲ್ಲ. ನೀನು ಕೊಡುವು. 
ದಾದರೆ ನಿನ್ನ ಕರ್ಣ ಕುಂಡಲಗಳನ್ನು ಕೊಡು, ಆದರಿಂದ ನನಗೆ: 
ತೃಪ್ತಿಯಾಗುವುದು. 

ಕರ್ಣ: (ಸಂತೋಷದಿಂದ) ಪೂಜ್ಯರೇ! ನಾನಿಂದು ಧನ್ಯನಾದೆ. 
ಬೇರೆ ಎಲ್ಲ ವಸ್ತುಗಳೂ ಸ್ವಾಮಿಯಾದ ದುರ್ಯೋಧನನಿಂದ ಪಡೆದವುಗಳು. 
ಈ ಕುಂಡಲಗಳು ನನ್ನವೇ ಆಗಿವೆ. ಇವುಗಳನ್ನು ಮನಃಪೂರ್ವಕವಾಗಿ 
ಈಗಲೇ ನಿಮಗೆ ಅರ್ಪಿಸುತ್ತೇನೆ. (ಕುಂಡಲಗಳನ್ನು ತೆಗೆದು) ಪೂಜ್ಯರೆ! 
ಇಲ್ಲಿ ಬೇರೆ ನೀರಿಲ್ಲ. ಇದೊ! ನನ್ನ ಸಂತೋಸದ ಕಣ್ಣೀರನ್ನ್ನೇ 
ಧಾರೆಯೆರೆದು. ಈ ಕುಂಡಲಗಳನ್ನು ಸಮರ್ಪಿಸುವೆನು. ಕೃಪೆಯಿಟ್ಟು 
ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. 
(ಕೊಟ್ಟು ನಮಸ್ಕಾರ ಮಾಡುವನು.) 

ಬ್ರಾಹ್ಮಣ: (ಸಂತೋಷದಿಂದ) ಕರ್ಣಾ! ನೀನು ಶ್ರೇಯೋವಂತ 
ನಾಗು. ನಿನ್ನನ್ನು ದಾನಶೂರನೆಂದು ಎಲ್ಲರೂ ಕೊಂಡಾಡಲಿ (ಹೋಗುವನು) 

ಶಲ್ಯ: ಕರ್ಣ! ನಿನ್ನ್ನ ಆತ್ಮಸಂರಕ್ಷಣೆಗೆ ಕಾರಣಗಳಾದ. 
ಅತ್ಯಮೂಲ್ಯಗಳಾದ ಈ ಕುಂಡಲಗಳನ್ನು ಈ ರೀತಿ ಪೂರ್ವಾನರ: 
ಯೋಚನೆಯಿಲ್ಲ್ಣದೆ ಕ್ರೊಡಬಹುದೆ? 

ಕರ್ಣ: ಅತಿ ಪ್ರಿಯವಾದುದನ್ನೇ ದಾನಮಾಡಬೇಕೆಂದು ಶಾಸ್ತ್ರಗಳು 
ಹೇಳುತ್ತಿವೆ. ಅದಲ್ಲದೆ ಕೇಳಿದುದನ್ನು ಕೊಡುವುದರಲ್ಲಿ: ಹಿಂಜರಿಯ- 


ಬಾರದು, ಈ ವರೆಗೆ ನಾನು ಯಾಚಕರ ಯಾವ ಯಾಚನೆಯನ್ನೂ 
ನಿರಾಕರಿಸಲಿಲ್ಲ.. ಇಂದು ಅಡೇ ನಿಯಮವನ್ನು ಪಠಿಪಾಲಿಸಿ ಧನ್ಯನಾದೆ. 
ಅದರಿಂದಲೇ ನನಗೆ ತೃಪ್ತಿ 
ಶಲ್ಯ: ಅಹೆ:ದು. ಆದರೆ ಈ ಘೋರ ಸಂಗ್ರಾಮದಲ್ಲಿ ಅಷ್ಟೆಗಳೇ 
ನಿನ್ನ ಅಂಗರಕ ಕ್ಸಳಗಳಾಗಿದ್ದುವು. ಮುಂದೆ ನಿನ್ನ ಗತಿಯೇನು? 
ಕರ್ಣ: ಶಲ್ಯ | ಅಡಕ್ಟಾಗಿ ನೀನೇನೂ ಹೆಡರಬೇಕಾಗಿಲ್ಲ. ಸ್ಟಾ ವಮಿಯು 
ಕೊಪ್ಲಿರುವ ಈ ಕಂಟವೂ ಕೈಯಲ್ಲಿರುವ ಬಿಲ್ಲು ಷ್ಟ !. ಬಾಹು 
ಜಸ ನನ್ನ್ನ ಅಂಗರಕ್ಸೆಗೆ 222221 ಈ ಉಡಿಗೆ ತೊಡಿಗೆ 
ಗಳಿಂದ ಜೈ ಪುರು ಜೇ ? ಇರಲಿ, ರಥವು ಸಿದ್ಧ ವಾಗಿದೆ ಜೈ? 
ಮುಂದೆ ಹೋಗೋಣ, 
ಶಲ್ಯ; ಇದೊ! ಸಿದ್ಧವಾಗಿದೆ. (ಕರ್ಣನು ರಥಾರೋಹಣವನ್ನುು 
'ಅಭಿನಯಿ:ಸುವನು,) 
ಕರ್ಣ: ಶಲ್ಯ! ಅದೋ! ನೋಡು! ಅರ್ಜುನನ ರಥವು ಬರುತ್ತಿದೆ. 
ಅದಕ್ಕೆದುರಾಗಿ ನನ್ನ ರಥವನ್ನೂ ನಡೆಯಿಸು, (ಶಲ್ಯನು ರಥವನ್ನು 
ಮುಂದೆ ನಡೆಸುವನು. ಕೃಷ್ಣನೂ ಅರ್ಜುನನೂ ರಥಾರೂಢರಾಗಿ 
ಬರುವರು.) 
ಅರ್ಜುನ: ಕೃಷ್ಣ! ಅದೋ ಕರ್ಣನನ್ನು ಕಂಡೆಯತಾ! ಇದೇನು? 
ರ್ಣಕುಂಡಲಗಳು ಕಾಣುವುದಿಲ್ಲವಲ್ಲಾ? ಏನಾದುವು? 
ಕೃಷ್ಣ: ಏನಾದುವೋ ನಾನರಿಛೆ:! ಇನಶೂರನಲ್ಲವೇ? ಯತಾರಿ 
ಗಾದರೂ ಅವುಗಳನ್ನು ದಾನವಮಾಡಿದನೋ ಏನೋ! 
ಅರ್ಜುನ: ಒಳ್ಳೆ ಯದಾಯಿತು. ಕುಂಡಲರಹಿತನಾದ ಈ ಕರ್ಣನನ್ನು 
ಹೆಚ್ಚು ಪ್ರಯಾಸೆಿಲ್ಲಜೆ ಗೆಲ್ಲಬಹುದಲ್ಲವೇ? 
ಕೃಷ್ಣ: ಯನಿದ್ಧದ ಸಮಯದಲ್ಲಿ ತಾನಾಗಿಯೆ ಗೊತ್ತಾಗುವುದಷ್ಟೆ! 
(ಕರ್ಣಾರ್ಜುನರ ರಥಗಳು ಸವಮಿೂಪವಾಗುವುವು.) 
ಅರ್ಜುನ: ಎಲ್ಛೈ ಕರ್ಣ! ನಿನ್ನ ನಶ್ಸ ನನಗೆ ಬಲಿ ಕೊಹುವುದಕ್ಕಾಗಿಯೇ 
ದುರ್ಯೋಧನನು ಈ ವಕಿಗೆ ಹೊನ] ತೋರುತ್ತದೆ, ನಿನ್ನ ಮಗ 
ವೃಷಸೇನನನ್ನೂ ನಿನ್ನ ಪ್ರಭುವಿನ ಸೋದರ ದುಶ್ಶಾ ನನನ್ನೂ ಬಳಿ 
ತುಜಾ ಜಿ ಈಗ ನಿನ್ನಸ ಸರದಿಯು ಮ 


ಎ..4ಿತಿ __ 


ಕರ್ಣ: ಅರ್ಜುನ! ಡಂಭಾಚಾರದ ಮಾತುಗಳನ್ನೆಲ್ಲ ಕಟ್ಟಿಡು. 
ಬೃಹನ್ನಳೆಯ ಹಾತ್ರನನ್ನು - ಧರಿಸಿದವನಿಗೆ ಹೆಣ್ಣಿ ನಂತೆ ಹರಟುವ 
ಸ್ವಭಾವವೂ ಬಾರದೆ “ಹೋದೀತೇ? ಇರಲಿ, ಮಾತನಾಡುವುದಕೆ ಈಗ 
ಲನಕಾಶವಿಲ್ಲ. ಹಾ .ಹಟತೊಟ್ಟು ನಿಂತಿದ್ದೇನೆ. ಯುದ್ಧವು. 
ಮೊದಲಾಗಲಿ. ಸೋಲು ಗೆಲವುಗಳನ್ನು | ಪರಮಾತ ಸ ನಿಷ್ಕೃ ರ್ಸಿಸಲ್ಲಿ 
(ಇಬ್ಬ ರೂ ಯುದ್ಧ ಕ್ಸೆ ತೊಡಗುವರು. ) 
ಅರ್ಜುನ: ಸಮ ಚಚ ಅಸ್ತ್ರ ಗಳಿಗೆ ನೀವು ಜಗ್ಗುವವನಲ್ಲ. 
ಇದೊ! ಬ್ರಹ್ಮಾಸ್ತ್ರ ವನ್ನು ಪ್ರಯೋಗಿಸುವ, ತಡೆದುಕೊ, (ಬಾಣ: 
ಬಿಡುವತು.) 
ಕರ್ಣ: ಅರ್ಜುನ! ಇಂತಹ ಬ್ರ ಸ್ರ್ರಗಳನ್ನು ಎಷ್ಟೋ ಖಂಡಿಸಿರು 
ವೆನು. ಇದೊ! ನಿನ್ನ ಬ್ರಹ್ಮಾಸ್ತ್ರ ವನ್ನು ಕ ಪ್ರತಿಯತಾಗಿ ಸರ್ಪಾಸ್ತ್ರ 
ಸನ್ನು ಪ್ರಬೋಗಿಸುವೆನು. (ಶಸ್ತ್ರ ನನ್ನ್ನ 'ಹೊರತೆಗೆದು) ಶಲ್ಯ! ದ್ರ ಸಪರ್ಶಿನ 
ವನ್ನು, ಸಾ! ಇದು ತ್‌ ಪಾ ತಾಣವನ್ನು ಹೇರದೆ ಇದ್ದೀತೆ? 
: ಭಲಾ ಕರ್ಣ! ಈ ಅಸ್ತ್ರವು ಜಿತ ೫0೬ ಪಾರ್ಥನನ್ನು 
ಹ ಬಿಡದು. ಆದರೆ-ಕರ್ಣ!. ಈ ಅಸ ಸ್ರ್ರವನ್ನು ನೀನ್‌” 
ಅರ್ಜುನನ ಕೊರಳಿಗೆ ಗುರಿಯಿಟ್ಟಿ ರುವೆಯಪಷ್ಟೆ! ಅಜಿಕ್ಸಿಯಾದರೂ "ಗುರಿತಪ್ಪಿ 
ಅವನ ಕಿರೀಟಕ್ಕೆ ತಗಲಿದರೆ ಸ ನ್ಯರ್ಥವಾದೀತು. ನನ್ನೆ 
ಗುರಿಯನ್ನು ಅವನ ಎದೆಗೆ ಸರಿಯತಾಗಿ ಸ ಇದರಿಂದ ನಿನಗೆ 
ಸಾಗುವುದು ಖಂಡಿತ. 
ಕರ್ಣ; ಶಲ್ಯ! ನೀನು ಭಯಪಡುವ ಅನಶೃಕತೆಯಿ: ಲ್ಲ, ನನ್ನ 
ಬಾಣಗಳು ಈ ವರೆಗೆ ಗುರಿತಪ್ಪಲಿಲ್ಲ. ಇನ್ನೂ ತಪ್ಪಲಾರವು. ಅವಲ್ಲದೆ 
ಇಟ್ಟ ಗುರಿಯನ್ನು ಒಂತೆಗೆಯುವುದೂ ನನ್ನ್ನ ಅಪಯಶಸ್ಸಿಗೆ ಕಾರಣವಾ 
ಡೀತು. ನೋಡು, ನನ್ನಬಾಣಪ್ರಯೋಗವನ್ನು! (ಎಂದು ಬಾಣಬಿಹುವನ್ನು 
ಕೃಷ್ಣನ ರಥವನ್ನು ಜಗ್ಗಿಸಿಡ ಕಾರಣ ಬಾಣವು ಅರ್ಜುನನ ಕಿರೀಟವನ್ನು 
ಹಾರಿಸುವುದು. ಸರ್ಪಾಸ್ತ್ರವು ಪುನಃ ಕರ್ಣನ ಬತ್ತಳಿಕೆಗೆ ಬಂದು ಸೇರು 
ವುದು. ಎಲ್ಲರೂ ಆಶ್ಚರ್ಯಪಡ:ವರು.) 
ಶಲ್ಯ; ಕರ್ಣ! ಪ್ರಯೋಗವು ಸಫಲನಾಗಲಿಲ್ಲ. ನೀನು ಜಟ್ಟ 
ಅಸ್ತ್ರವು ಪುಸಃ ನಿನ್ನ ಬತ್ತಳಿಕೆಗೆ ಸೇರಿರುವುದು. ಈಗಲಾದರೂ ನಾನು: 


ರ ಕೆಕೆ ದದ 


ಹೇಳಿಗಂತೆ ಅರ್ಜುನನ ಎದೆಗೆ ಗುರಿಯಿಟ್ಟು ಹೊಡೆ. ಖಂಡಿತವಾಗಿಯೂ 
ಈಗ ನೀನು ಗೆಲ್ಲುವೆ. ತಡಮಾಡಬೇಡ. ಅದೇ ಬಾಣವನ್ನು ಪ್ರನಃ 
ಪ್ರಯೋಗಿಸು. 

ಕರ್ಣ: (ಸ್ವಲ್ಪಹೊತ್ತು ಆಲೋಚಿಸಿ) ಅಹಾ! ಈಗ ಗೊತ್ತಾತು. 
ಈ ಬಾಣವ್ರ ನನ್ನ ಸರೀಕ್ಸೆಗಾಗಿ ಉಂತಿರುಗಿದೆಯಲ್ಲದೆ ನನ್ನ ಶ್ರೇಯಸ್ಸಿಗಾಗಿ 
ಅಲ್ಲ! ತೊಟ್ಟ ಬಾಣವನ್ನು ತೊಡಲಾಕೆನೆಂಬ ತಾಯಿಗೆ ಕೊಟ್ಟ ವಾಗ್ಧಾನ 
ವಸ್ಸು ಮುರಿಯಲಾರೆ. ಪ್ರಾಣಹೋದರಠೂ ಅಪಕೀರ್ಶಿಗೆ ಗುರಿಯಾಗಲಾಕೆ. 

ಶಲ್ಯ; ಕರ್ಣ! ಇನ್ನು ಸಾವಕಾಶವತಾಡಿದರೆ ಹೇಗೆ? ಸ್ವಾಮಿ ಕಾರ್ಯ 
ಕ್ಳಾಗಿ ಯಾವ ಮಾತನ್ನಾದರೂ ಮಿಸಾರಬಹುದು! ಸಂದೇಹ ಪಡದೆ ಪುನಃ 
ಸರ್ಪಾಸ್ತ್ರವನ್ನು ಪ್ರಯೋಗಿಸು, 

ಕರ್ಣ; ಶಲ್ಯ! ಕ್ಚವಿಸು. ತೊಟ್ಟ ಬಾಣವನ್ನು ತೊಡಲಾಕೆನೆಂಬ 
ಪ್ರತಿಜ್ಞೆಗೆ ಭಂಗೆತರಲಾಕೆ. 

ಶಲ್ಯ: (ಕೋನದಿಂದ) ಹಾಗಾದರೆ ನಿನ್ನಿಂದ ಶಕ್ರುವಸ್ನು ಗೆಲ್ಲಲು 
ಸಾಧ್ಯವಿಲ್ಲ. ನಿನ್ನನ್ನೇ ನಂಬಿದ ದುರ್ಯೋಧನನಿಗೆ ಮೋಸ ಮಾಡಿದೆ. 
ನಿನ್ನಂತಹೆ ಸ್ವಾಮಿಡ್ರೋಹಿಗೆ ನಾನು ಸಾರಥಿಯರಾಗಲಾಕೆ. ನಿನ್ನಂತೆಯೇ 
ನಾನೂ ನನ್ನ ಪ್ರತಿಜ್ಞೆಯನ್ನು ವೂರಲಾರೆ, (ಎಂಹು ಚಾಟಿಯನ್ನು ಬಿಸಾಡಿ 
ವೇಗವಾಗಿ ಹೊರಟುಹೋಗುವನು.) 

ಕರ್ಣ: ಏನು! ನಾನು ಸ್ವಾಮಿಡ್ರೋಹಿಯೇ! ಅದು ಹೇಗಾಡೀತು? 
ನನ್ನ ಪ್ರಾಣವಿರುವ ತನಕ ಪ್ರತಿಜ್ಞೆಗೆ ಭಂಗಬಾರದಂತೆ ಸ್ವಾಮಿಯ ಇಷ್ಟಾ 
ರ್ಥವನ್ನು ಪೂರೈಸುವುದಕ್ಕಾಗಿ ರಥವನ್ನು ನಾನೇ ನಡೆಯಿಸಿ ಶತ್ರುವಿನೊಡನೆ 
ಹೋಂಡುವೆನು. ಅರ್ಜುನಾ! ಬಾ! ನನ್ನ ಬಾಹುಬಲವನ್ನೂ ಕೈಚಳಕ 
ವನ್ನೂ ನೋಡು. (ಎಂದು ಇಬ್ಬರೂ ಯುದ್ಧ ಮಾಡುವರು. ಕರ್ಣನ 
ರಥವು ಹೂತುಹೋಗುವುದು.) 

ಕರ್ಣ: ಅರ್ಜುನ! ಸ್ವಲ್ಪ ತಡೆ. ಹೊತುಹೋಗಿಕುವ ರಥಹ 
ಚಕ್ರವನ್ನು ಮೇಲಕ್ಕೆತ್ತುವೆನು. ಆ ಮೇಲೆ ಯುದ್ಧ ವಾಡೋಣ. (ಎಂದು 
ರಥದಿಂದ ಇಳಿದು ಚಕ್ರವನ್ನು ಮೇಲಕೈಶ್ನುತ್ತಿರುವನು.) 

ಕೃಷ್ಣ: ಅರ್ಜುನಾ! ಈಗಲೇ ಯಾವುದಾದರೊಂದು ದಿವ್ಯಾಸ್ತ್ರವನ್ನು 
ಪ್ರಯೋಗಿಸು ಇಲ್ಲದಿದ್ದಕೆ ಇವನನ್ನು ಗೆಲ್ಲುವುದು ಅಸಾಧ್ಯವಾದೀತು. 


ಅರ್ಜುನ: ಕೃಷ್ಣ! ಅಸಹಾಯನಾದ ಶತ್ರುವಿಗೆ ಬಾಣಪ್ರಯೋಗ 
ಮಾಡಬಾರದು, ತಿಳಿಯದವನಾದ ನೀನು ಹಾಗೆ ಈ! 

ಕೃಷ್ಣ: ಶತ್ರುವನ್ನು ಆಪತ್ಳಾಲದಲ್ಲೇ ಗೆಲ್ಲಬೇಕು. ಅದೇ ರಾಜನೀತಿ. 

ಅರ್ಜುನ: ಚಕ್ರವು ಹೂತು ಹೋಗಿದೆ. ಕೈ ಯಕ್ಲಿ ಧನುಸ್ಸಿಲ್ಲ, ಇಂಥ 
ವತ ಮೇಲೆ ಹೇಗೆ ಜಾಣಬಿಡಲಿ? ಅದಲ್ಲದೆ ಈಗ ನನಗೆ ಇವನಾ ಸಹೋದ 
ಕರಂತೆಯೆ! ಕಾಣುತ್ತಾನೆ. ಆದ್ದರಿಂದ ಬಾಣವನ್ನು ಬಿಡಲಾರೆ. 

ಕೈಷ್ಣೆ: ಏನು! ಇವನು ಥಿನ್ನ ಸಹೋಹರನೆ? ನಿನ್ನ ಮಗನಾದ ಅಭಿ 
ಮನ್ಶುವನ್ನು ಕೊಂದವನು ನಿನ್ನ ಅಣ್ಣ ನೇ? ಸುಮ್ಮನೆ ಕಾಲ ಕಳೆಯಬೇಡ. 
ಕೂಡಲೇ ಬಾಣವನ್ನು ಪ್ರಯೋಗಿಸು, (ಅರ್ಜುನನು ಜಾಣ ಬಿಡುವನು. 
ಅದು ಕರ್ಣನ ವಕ್ಸಸ್ಥ ಕ್ಕೆ ತಗಲುವುದು. ಕರ್ಣನು “ಹಾ! ಪಿಂದು 
ಅಲ್ಲೇ ಚೂ ಷ್ಟ 


ಕರ್ಣ: ಹಾ! ದುರ್ಯೋಧನ! ನಿನ್ನ ಇಷ್ಟಾರ್ಥವನ್ನು ನೆರನೇರಿಸುವ 
: ಭಾಗ್ಯ ನನ್ನಲ್ಲಿ ಇಲ್ಲವಾಯಿತು. ಅರ್ಜುನನ ಈ ಅಸ್ರವನ್ನು ಖಂಡಿಸಬಹು 
ದಿತ್ತು. ಆದರೆ ಗುರುಗಳ ಶಾಪವು ಈ ಕಾಲದಲ್ಲಿ ತನ್ನ ಪ್ರಭಾವವನ್ನು 
ತೋರಿಸಿ ಅಸ್ತೃಪ್ರಯೋಗದ ಮಂತ್ರವನ್ನು ಮರೆಯಿಸಿತು. ಆದ್ದರಿಂದ 
ಅರ್ಜುನನ ಜಾಣಕ್ಕೆ ನನ್ನ ಎದೆಯನ್ನೊಡ್ಡ ಡ.ಜೀಕಾಯಿತು. ಮಿಶ್ರ! ಸುಯೋ 
ಥನ! ನೀನು ನನ್ನಲ್ಲಿ ಬಹಳ ವಿಶ್ವಾ ಸವನ್ನಿ ಟ್ವದ್ಜ ಆದರೆ ಅದಕ್ಕೆ ಪ್ರತಿಯಾಗಿ 
ಕೃತಜ್ಞತೆಯನ್ನು ಕುಂ ನನ್ನ್ನ ಜ್‌ "ಸಾಧ್ಯವಾಗದೆ ಜಗ 
ಅನ್ಮಾ! ನಿನಗೆ ಕೊಟ್ಟ ಮಾತಿನಂತೆಯೇ ನಡೆದುಕೊಂಡಿರುತ್ತೇನೆ. ನೀನೂ 
ನಿನ್ನ ಆಸ್‌ ಸುಖವಾಗಿ ಚಾಳಿರಿ. ಹಾ! ₹ೌರವೇಶ್ವರಾ! ನನಗೆ 
ದ್‌ ಅಸ ರೃಣೆಯನ್ನು ಕೊಡು. ಹಾ! ಭಗವಾನ"! ಸೂರ್ಯನಾರಾ 
ಯಣ! (ಷಿಂದು' ನೆಲಕ್ಕೊ ನವ? ) 


(ತೆಕಿ ಬೀಳುವುದು.) 
ಸಂಪೂರ್ಣ 


-ಅರ್ಯಾರಾಣಧಿದ ತದಾ 





ಅತ್ಯುತ್ತಮ, ಮನೋರಂಜಕ ಹಾಗು ಬೋಧಪ್ರದ ಪುಸ್ತಕಗಳು 
ವತಾತ್ರ್ರ "ಒಂದಾಣೆ ಮರಾಲೆ'ಯಲ್ಲಿ ಪ್ರಕಟವಾಗುತ್ತಿತೆ. 
ಬ್ರ 
ಯಾವ ವಯಸ್ಸಿನವರೂ ಯಾವ ಶರದ ಆಕ್ಷೇಪವೂ ಇಬ್ಬದೆ ಓದು 
ವಂಥ ಸಾಹಿತ್ಯ ಮಾತ್ರ "ಒಂದಾಣೆ ವಶಾಲೆ'ಯಿಂದ ದೊರೆಯುತ್ತಿದೆ. 
ಆಶ್ಲೀಲ ಎಂಬ ಅಂಶವೇ ಈ ವಾಲೆಯ ಪ್ರಕಟಣೆಗಳಲ್ಲಿರುವುದಿಲ್ಲ. 


ಲಿ 
ಒಂದಾಣೆಗೆ, ಪ್ರತಿಯೊಂದು ಶನಿವಾರ ಒಂದೊಂದು ಹೊಸ 
ಫ್ಪ ಪುಸ್ತ ಕವನ್ನು- ವರು ಕ್ಕೆ ಐವತ್ತೆ ರಡು ಪುಸ್ತ ಕಗಳನ್ನು. -ಕೊಡುವ ಈ 
ಜೋಜಿಕೆಯ ಕನಾ ೯ಟಿಕದಲ್ಲಿನ ಮಾತ್ರವಲ್ಲ, ಭಾರತದಲ್ಲೇ ಹೊಸದು. 
9 
ಪ್ರತಿಯೋರ್ವ ವಿದಾ ಬರ್ಥಿಯೂ ಅವಶ್ಯ ಓದುವಂತೆ, ಪ್ರತಿಯೋರ್ವ 
ಗ ಹೆಸ್ಮನೂ. ಪ್ರ ಸ್ರ ಗೃ ಒಣಿಯ ಟೂ ಓದುವ 40 ಜಾಣಿ 
ಮಾಲೆ ಯು ಶುದ್ಧತೆಯ ದೃ 1] ಷ್ಟ ಈೀಜಲೂ। ಉಪಯುಕ್ತತೆಯ ದ್ಳ ಸ್ವ 
ಯಿಂದಲೂ, ಸೌಲಭ್ಯದ ದೃಷ್ಟಿಯಿಂದಲೂ ಸರ್ವಾನು ಕೂಲವೆ ನ್‌ 
ಭ್ರ 
ನಿ. ಸೂ;._"ಒಂದಾಣೆ ಮಾಲೆ'ಯ ಪುಸ್ತಕಗಳನ್ನು ಕೊಂಡುಕೊಳ್ಳು 
ತ್ತಲೇ, ಸರಿಗೆ ತೆಗೆದುಹಾಕಿ ನೂಲಿನಿಂದ ಹೊಲಿದು ಇಟ್ಟು ಕೊಳ್ಳಿ ಸ 
[ಕನರಿನ 2ನೇ ಪುಟಿಡಿಂದ ಮುಂದುವರಿದುದು] 
ಕಥೆಗಳು; ೯೧ ಕೆಲವು ಉಪಯುಕ್ತ ಸಲಹೆಗಳು, ೯೨ ಅಭಿಜ್ಞಾನ ಶಾಕುಂತಲದಲ್ಲಿ 
ಲೋಕನೀತಿ. ೯೩ ಹೊನಿಯೋಪಥಿ. “ಚಿಕಿತ್ಸಾ ಸಾರ. ೯೪ ಯಕ್ಷ ಗಾನ “ನಾಟಕದ ಸರಂಪಕ್ಕೆ 
೯೫ ಪುನರುಜ್ಜೀವನ (ಏಕಾಂಕ ನಾಟಕ); ೯೬ ಪ್ರಥನು ಚಿಕಿತ್ಸ ಯ ಕ್ಕ ಸಿಡಿ; ೯೩ ಹಸ್ತ 
ರೇಖಾ ನಿಚ್ಚ, ನ; ೯೪ ಸಾ ತತಂತ್ರ್ಯ್ಯ; ೯೯ ಭಾರತ ಇ ತಂತ್ರ ಸಂಗ್ರಾಮ; 
೧೦೦ಭಳ್ತ ಕುಚೇಲ; ೧೦೧ ಉತ್ತ ರನಪಸೌರುಷ; ೧೦೨ ಕುನತಾರ; ೧೦೩ ಕೇರಳ ಜ್ಕೊ ೀತಿಷ- 
೧೦೪ ಒಗಟುಗಳ ಗೊಂಚಲು, ೧೦೫ ಊರ. ಔಷಧಿಗಳು; ೧೦೬ ಮದ್ವೆ ಅವಾಂತರ] ೧೦೭. 
ಜಗತ್ತಿನ ವಿಜ್ಞಾ ನಿಗಳಂ; ೧೦೮ ನಮ್ಮ ದೇಶ್ಯ ೧೦೯ ಗ್ರಾ ವನು ಸ್ವಾತಂತ್ರ್ಯ. ೧೧೦, ನವು 
ಕನ್ನ ನಾಡು” ೧೧೧, ಭಕ್ತ ಧ್ರುನ (ನಕಾಂಕ ನಾಟಕ); ೧೧೨. ಕರ್ಣಾಟಕ ಕವಿಚರಿತ್ರೈೆ 
೧೧೩ ಬೇಡನ ನುಗಳು;, ೧೧೪ ನಿನೇಕಾನಂದವಾಣಿ; ೧೧೫ ನಮ್ಮ ಆಹಾರ್ಯ ೧೧೬ 
ಗಾದೆಗಳ) ಮುತ್ತು ಜ್ಞಾನೋಕ್ತಿಗಳು; ೧೧೭ ಪುರಂದರದಾಸರು (ಏಕಾಂಕ ಸಾಟಕ); 
೧೧೮ ಮನುಷ್ಯ ಯಜ್ಞ ೧೧೯ ಹೆಮ್ಮ 1 ಹಾಡುಗಳು; ೧೨೦ ನಮ ಮ ಹಬ್ಬಗಳು; 
೧೨೧ ನೀರಾಗ್ತ್‌ ಕರ್ಣ, 
ಭ್ಯ ಗುರುತು ಹಾಕಿದ ಪುಸ್ತಕಗಳ ಪ್ರತಿಗಳು ವಗಿಗಿದಿವೆ. 





ಅತ್ಯುತ್ತಮ ಟಾಯಿಲೆಟ್‌ ಸಾಬೂನಿನಲ್ಲಿ 
ನೀವು ಏನೇನು ಗುಣಗಳನ್ನು ತ 
ಅಪೇಕ್ಷಿಸುವಿರೋ ಅವೆಲ್ಲಾ | 
ಕ್‌ 
ೆ ಮೈಸೂ ರ್‌ ಸ್ಯಾಂ ಡಲ್‌ 
3 ಸೊ ಫಿನಲಿ 
ಇರುವುವೆಂದು ಖಚಿತವಾಗಿ ಹೇಳುತ್ತೇವೆ 
ಲಿ 
ಸ ಎಲ್ಲಾ ಕಡೆಗಳಲ್ಲೂ ದೊರಕುತ್ತದೆ ಸ 


ಮೆಂಬರು ಖ. ಎಸ. ಓ. ಎಂ. ಎ. 


ಎಡಿ ಡಿಬಿ ಬಬಛ ಎಬಿ ಅ ಅ ಅ ಧಡಿ ಆಅಣಣ 9 80 





50 ನರ್ಷಗಳ ಅಪೂರ್ವ ಪ್ರಗತಿ... 


50 ವರ್ಷಗಳ ಹಿಂದೆ 1-7-1900ರಲ್ಲಿ ಸಣ್ಣ ಸಂಸ್ಥೆಯಾಗಿ 





ಆರಂಭವಾದ *ೆನರಾ ಬ್ಯಾಂ96್‌ ರಾಷ್ಟ್ರದ ಪ್ರಗತಿಯಲ್ಲಿ 
ವ್ಯಾಪಾರ, ಉದ್ರಿಮೆ, ಕೈಗಾರಿಕೆಗಳ ಅಭಿವೃದ್ದಿಗೆ ತನ್ನ ಸಹಾಯ 


ವನ್ನು ಸಲ್ಲಿಸುತ್ತದೆ. 


ಭಾರತದ ಪ್ರಗತಿಪರ ಬ್ಯಾಂಕುಗಳಲ್ಲೊಂದಾಗಿರುವ ಕೆನರಾ 
ಬ್ಯಾಂಕು, ತನ್ನ ಸೇವೆ ಸ್ನೇಹ ಸೌಹಾರ್ದ್ರತೆ, ಆರ್ಥಿಕ 
ಭದ್ರತೆ, ಉತ್ತಮ ವ್ಯಾಪಾರ ಧೋರಣೆಗಳ ಮೂಲಕ, 70 ವರ್ಷ 


ಗಳಿಂದ ಅಸಂಖ್ಯಾತ ಜನರ ಪ್ರೀತಿ ಮನ್ನಣೆಗಳಿಗೆ ಪಾತ್ರವಾಗಿದೆ: 
51ನೇ ವರ್ಷದಲ್ಲಿ ಕಾಲಿಟ್ಟರುವ ಕೆನರಾ ಬ್ಯಾಂಕು ತನ್ನ 


- ಅಭಿವೃದ್ದಿಗೆ ಕಾರಣರಾದ ಪೋಷಕರಿಗೆಲ್ಲಾ ತನ್ನ. ಹಾರ್ದಿಕ 
ವಂದನೆಗಳನ್ನೀಯುತ್ತದೆ.. ಸ 


ಸೆನರಾ ಬ್ಯಾಂಕಿನಲ್ಲಿ ಕೆಲಸಮಾಡುವ ನಾವೆಲ್ಲರೂ ಇನ್ನೂ 
ಉತ್ತಮತ:ದ ಸೇವೆ ಸೌಕರ್ಯಗಳನ್ನು ಸಲ್ಲಿಸುವ ಭರವಸೆ 
ಕೊಡುತ್ತೇವೆ. 





ಸಸ ಬ್ಯಾಂಕ್‌ ಲಿಮಿಟಿಡ್‌ 


1906 ಸಮಸ್ತ ಜನತೆಯ ನೆಚ್ಚಿನ ಬ್ಯಾಂಕ್‌ 1956 





1161004, 27117864 & 2:1)1181:64 7 8%, 71. 87070] 
೩॥ 09 018186 2171078, 7/4, 1೩ 281070: 


